KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೧, ೨೦೦೬ (ಮಾರ್ಗಶಿರ ೩೦, ಶಕ ವರ್ಷ ೧೯೨೮) | ಸಂಚಿಕೆ ೫೦ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 203 ಆಸೇವ 2006, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 
ಶ್ರೀ ಕೆ.ಎಸ್‌. ನಿಂಗಪ್ಪ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ತುಮಕೂರು ಹುದ್ದೆಯಿಂದ ಹಿಂದಕ್ಕೆ ಪಡೆಯಲಾಗಿದೆ. 
ಶ್ರೀ ಎಸ್‌.ಆರ್‌. ಉಮಾಶಂಕರ್‌, ಐ.ಎ.ಎಸ್‌. ಜಿಲ್ಲಾಧಿಕಾರಿ, ತುಮಕೂರು ಜಿಲ್ಲೆ ತುಮಕೂರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುರಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ತುಮಕೂರು ಹುದ್ದೆಯ ಅಧಿಕ 
ಪ್ರಭಾರದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2106 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ತಿದ್ದೋಲೆ 
ಸಂಖ್ಯೆ : ಸಿಆಸುಇ 340 ಸಅರ 2006, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ (ಕಾನೂನು ಕೋಶ) ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಬಿ.ಡಿ. ಓಬಪ್ಪ 
ಇವರಿಗೆ ಗಳಿಕೆ ರಜೆ ಮಂಜೂರು ಮಾಡಿರುವ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 2.11.2006ರಲ್ಲಿ 2ನೇ ಸಾಲಿನಲ್ಲಿ 36 ದಿನಗಳು ಗಳಿಕೆ ರಜೆ 
ಎಂದಿರುವುದನ್ನು 37 ದಿನಗಳು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2107 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 546 ಸೆಅಸೆ 2006, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2006 
ಇದೇ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ: 26.10.2006ನ್ನು ರದ್ದು ಮಾಡಿ ಶ್ರೀ ಡಿ. ತಂಗರಾಜ್‌, ಐ.ಎ.ಎಸ್‌. ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಸಾರಿಗೆ ಇಲಾಖೆ, ಇವರಿಗೆ ದಿನಾಂಕ: 21.11.2006 ರಿಂದ 25.11.2006 ರವರೆವಿನ (ಉದಿಸೇ) ಒಟ್ಟು 5 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. ಹಾಗೂ ಅವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾಯದರ್ಶಿ ಕಾರ್ಮಿಕ ಇಲಾಖೆ, ಇವರನ್ನು ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಸಾರಿಗೆ ಇಲಾಖೆ ಈ ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿಡಲಾಗಿದೆ. 


( ೭೦೫) 


೭೦೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೨೧, ೨೦೦೬ ಭಾಗ - ೨ 





ಅಧಿಕಾರಿಯವರು ತಮ್ಮ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ ವಿಸ್ತರಿತ ಬ್ಲಾಕ್‌ ಅವಧಿ 2006ರಲ್ಲಿ ಚನೈಗೆ 
ಹೋಗಿ-ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 








ಕ್ರ.ಸಂ. ಹೆಸರು ಸಂಬಂಧ ವಯಸ್ಸು 
1 ಶ್ರೀ ಡಿ. ತಂಗರಾಜ್‌ ಸ್ವತಃ 56 ವರ್ಷ 
2 ಶ್ರೀಮತಿ ಪೂರ್ಣ ತಂಗರಾಜ್‌ ಪತ್ನಿ 52 ವರ್ಷ 
3 ಶ್ರೀ ಅರುಳ್‌ ದಾಸನ್‌ ಮಗ 26 ವರ್ಷ 
4 ಕುಮಾರಿ ಅರುಳ್‌ ಕನಿ ಮಗಳು 20 ವರ್ಷ 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 2108 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 368 ಸಅರ 2006, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌, 2006 

ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರಾದ ಶ್ರೀಮತಿ ಎನ್‌. ಭಾಗ್ಯಲಕ್ಷ್ಮಿ ಇವರಿಗೆ ಅಧಿಸೂಚನೆ ಸಂಖ್ಯೆ: 
ಸಿಆಸುಇ 284 ಸಅರ 2006, ದಿನಾಂಕ: 22.9.2006 ಮತ್ತು 29.9.2006 ರಲ್ಲಿ ದಿನಾಂಕ: 5.8.2006 ರಿಂದ 20.9.2006 ರವರೆಗೆ 47 ದಿನಗಳು 
ಸಂಯುಕ್ತ ರಜೆಯನ್ನು ಮಂಜೂರು ಮಾಡಲಾಗಿದ್ದು ಈ ರಜೆಯನ್ನು ಮುಂದುವರೆಸಿ ವೈದ್ಯಕೀಯ ಕಾರಣದ ಮೇಲೆ 20 ದಿನಗಳ ಗಲಿಕೆ ರಜೆಯನ್ನು 
ದಿನಾಂಕ: 21.9.2006 ರಿಂದ 10.10.2006 ರವರೆಗೆ (ಉ.ದಿಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ 
ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 48 ದಿನಗಳು ಗಳಿಕೆ ರಜೆ ಜಮೆ ಇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2109 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 586 ಸೆಅಸೆ 2006, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌, 2006 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿ.ಆ.ಸು.ಇ/304ಸೆಆಸೆ/06, ದಿನಾಂಕ: 16.10.2006ರ ಮುಂದುವರಿಕೆಯಲ್ಲಿ ಶ್ರೀ ಜಿ.ಎಲ್‌. 
ಚಂದ್ರಶೇಖರಯ್ಯ, ಐ.ಎ.ಎಸ್‌., ಮಹಾ ವ್ಯವಸ್ಥಾಪಕರು, ಕೃಷ್ಣ ಮೇಲ್ದಂಡೆ ಯೋಜನೆ, ಬಾಗಲಕೋಟೆ ರವರೆಗೆ, ದಿನಾಂಕ: 24.9.2006 ರಿಂದ 
26.9.2006 ರವರೆವಿಗೆ (ಉದಿಸೇ) 3 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 2110 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 234 SPS 2006, Bangalore, Dated: 27" November, 2006 

Dr. P.R. Sharma, IPS (KN-87), Inspector General of Police, Southern Range, Mysore is relieved 
forthwith of all election related duties and other duties of Inspector General of Police pertaining to Mysore 
District, where the model code of conduct is in force, till the completion of the election of Chamundeshwari 
Assembly Constituency. 

Sri R. Sri Kumar, IPS (KN 73), Director General of Police, and Chairman and Managing Director, 
Karnataka State Police Housing Corporation Ltd., Bangalore in addition to his present duties is placed in 
overall charge of law & order and security related issues in Mysore District connected with the 
Chamundeshwari Assembly Constituency election with immediate effect and till the completion of the 
election. 

This order is issued in compliance of directions of the Election Commision of India, New Delhi 
vide their letter No.100/KT/LA/2006, dated 27.11.2006. 

By Order and in the name of the Governor of Karnataka 
P.R. 2111 M. VASUDEVAMURTHY 
Under Secretary to Government, 
Department of Personnel and Administrative Reforms (Services-l) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೧, ೨೦೦೬ 





HIGH COURT OF KARNATAKA 
NOTIFICATION 
No. GOB(I) 1/2006, Bangalore, Dated: 27" November, 2006 
The following transfer and postings of officers of Judicial Department in the cadre of District 
Judges (STS)/ District Judges are ordered in the interest of public service, to take effect immediately:- 






































೩೭೦೭ 





Sl. Name of the Officer Present Charge Charge to which posted 

No. 

1. | Sri Veeranna District Judge OOD, Services are placed at the disposal of the 

Gadigeppa Tigadi Registrar (Vigilance, Government for being appointed as Member 

High Court of Secretary, Karnataka State Legal Services 
Karnataka, Authority, BANGALORE (Vice Sri AV. 
Bangalore Chandrashekar - Transferred) 

2. | SriAV. Chandrashekar | District Judge OOD, Prl. District and Sessions Judge, KOLAR, 
Member Secretary, (Vice Sri Mahipal Desai-Transferred) 
Karnataka State 
Legal Services 
Authority, Bangalore. 
(ON 
REPATRIATION) 

3. | Sri Budihal Rudrappa District Judge OOD, Proposed for appointment On OOD, as 

Bhimappa Secretary to Hon'ble | Registrar (Vigilance), Hgh Cou of 

the Chief Justice, Karnataka, BANGALORE. (Vice Sri V.G. 
High Court of Tigadi-Tansferred) 
Karnataka. 
BANGALORE. 

4. | Sri Mahipal Desai Prl.District and Services are placed at the disposal of the 
Sessions Judge, Government for being appointed as Member, 
KOLAR Karnataka Appellate Tribunal, BANGALORE 

(Wacant Post) 

5. | Sri H.P. Sandesh | Addl. District and Proposed fr appointment ೦೧ O0D as 
Sessions Judge, Secretary to Hon'ble the Chief Justice, High 
MANGALORE Court of Karnataka, BANGALRE. (Vice Sri 

Budihal R.B.-Transferred) 

6. | Sri R.S. Beerannavar || Addl. District and | Addl.District and Sessions Judge, 
Sessions JUdge, MANGALORE. (Vice Sri H.P. Sandesh- 
MANGALORE Transferred) 

PART-B 


The following transfers nd postings of officers of Judicial Department in the cadre of Ad-hoc 
District Judges (Presiding Officers of the Fast Track Courts) are ordered in the interest of public service, 
to take effect immediately:- 





























Sl. Name of the Officer Present Charge Charge to which posted 
No. 
1. | SriD.S. Shinde Presiding Officer, || Add. District and Sessions Judge, 
Fast Track Court, MANALORE. (Vice Sri R.S. Beerannavar- 
MANGALORE Transferred) 
2. | SriA. Manjunathappa @ | Presiding Officer, Presiding Officer, Fast Track Court, 
A. Manjunatha Fast Track Court-l, MANGALORE. (Vice Sri D.S. Shinde 
RAICHUR Transferred) 
3. | SriA.S. Bellunke Presiding Officer, Presiding Officer, Fast Track Court-l, 
Fast Track Court, BANGALORE Rural District (Vacant Post) 
HOSPET. 
By Order of the High Court, 
P.R. 2112 A.S. PACHHAPURE 


Registrar General. 





೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೧, ೨೦೦೬ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 426 ಸಅಸೇ 2005, ಬೆಂಗಳೂರು, ದಿನಾಂಕ: 27ನೇ ನವೆಂಬರ್‌, 2006 

ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇವೆಗೆ ಸೇರಿದ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ನೇಮಕಾತಿ 
ನಿರೀಕ್ಷಣೆಯಲ್ಲಿರುವ ಶ್ರೀ ಪ್ರದೀಪ್‌ ಎಸ್‌. ರಾಜನಾಳ, ಸರ್ಕಾರದ ಜಂಟಿ ಕಾರ್ಯದರ್ಶಿ ಇವರನ್ನು ಕೋಲಾರ ಜಿಲ್ಲಾ ತರಬೇತಿ ಸಂಸ್ಥೆ ಇಲ್ಲಿ ಖಾಲಿ 
ಇರುವ ಪ್ರಾಂಶುಪಾಲರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆ ಮೇಲೆ ವರ್ಗಾಯಿಸಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2113 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 165 SAS 2006, Bangalore, Dated: 28" November, 2006 

Smt. K. Ratna Prabha, 1.A.S.(KN-81) presently working as Secretary to Government of Andhra 
Pradesh. Information Technology and Communication Department, Hyderbad on Inter State depulation is 
accorded proforma to the Above Super Time Scale of IAS viz Rs.22400-525-24500 with effect from 
25.10.2006 in terms of the Government of India letter No. 11030/7/76-AIS (Il), dated: 26.11.1976. 

By Order and in the name of the Governor of Karnataka 
P.R. 2114 M. VASUDEVAMURTHY 
Under Secretary to Government, 
Department of Personnel and Administrative Reforms (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 595 ಸೆಅಸೆ 2006, ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌, 2006 

ಡಾ: ಶಮ್ಲಾ ಅಹಮದ್‌, ಐ.ಎ.ಎಸ್‌, ಅಪರ ನಿರ್ದೇಶಕರು (ಸಂ.ವಿ.), ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಇಲಾಖೆ, ಬೆಂಗಳೂರುರವರಿಗೆ, ದಿನಾಂಕ:1.12.2006 ರಿಂದ 14.4.2007 ರವರೆವಿಗೆ (ಉದಿಸೇ) 135 ದಿನಗಳ ಪ್ರಸೂತಿ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 2115 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 111 SAS 2006, Bangalore, Dated: 28" November, 2006 

The Order No. F.No. 140179 2006-AIS(Il) dated:16.11.2006 of Government of India Ministry of 
Personal Public Grievances and Pensions, Department of Personal & Training New Delhi is here by 
republished. 

ORDER 

In exercise of the powers conferred under Rule 6(2) (ii) of the IAS (Cadre) Rules, 1954, the 
services of Smt Uma Mahadevan, IAS (KN:92) are placed with Tata Institute of Fundamental Research 
Endowment Fund, TIPR Endowment Fund, Mumbai for appointment as Member Secretary for a period of 
three years on standard terms and conditions issued by this Department vide its Order no 29018.3.97- 
AIS(ll) dated:10th August 1998 (Copy enclosed). 

2. It will be the responsibility of the officer concerned to have herself relieved on the date of 
expiry of the deputation period and rejoin her Parent (adre within the normal time that is allowed unless 
the competent authority has in writing extended the period of deputation prior to the date of its expiry. 

3. In the event of the officer overstaying for any reason whatsoever, adverse Civil Service 
consequences will be taken against her which would include that the period of unauthorized overstay shall 
not count against service for the purpose to pension and that any increment due during the period of 
unauthorize overstay shall be deferred, with cumulative, effect till the date on which the officer rejoins her 
parent cadre. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೨೧, ೨೦೦೬ ೭೦೯ 





4. The Written consent of the offiicer may be obtained and forwarded to this Department before 
the offiice joins the post. 
5. The Deputation is based on the proposal of the Department of Atomic Energy dated 28th 
March 2006, consent of the officer and consent of the State Government of Karnataka dated 27.3.2006. 
(R.K. GUPTA) 
Desk Officer. 
By Order and in the name of the Governor of Karnataka 
P.R. 2116 M. VASUDEVAMURTHY 
Under Secretary to Government, 
Department of Personnel and Administrative Reforms (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 467 ಅಸೇಇ 2006, ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌, 2006 
ಶ್ರೀ ಮಾಜ್‌ ಅಹ್ಮದ್‌ ಷರೀಫ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) ಇವರಿಗೆ ಈಗಾಗಲೇ ದಿನಾಂಕ:3.10.2006 ರಿಂದ 28.10.2006ರವರೆಗೆ ಮಂಜೂರಾದ ರಜೆ 
ಮುಂದುವರೆಸುತ್ತಾ ದಿನಾಂಕ:29.10.2006 ಹಾಗೂ 30.10.2006ರಂದು ರಂಜಾನ್‌ ತಿಂಗಳ ಆಚರಣೆ ಪ್ರಯುಕ್ತ ಕರ್ನಾಟಕ ನಾಗರೀಕ ಸೇವಾ ನಿಯಮ 
112ರ ಪ್ರಕಾರ ಎರಡು ದಿನ ಗಳಿಕೆ ರಜೆಯನ್ನು ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2117 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಐ:126:ಎಂಜಿಎಸ್‌ 2005, ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌, 2006 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿನ ಈ ಕೆಳಕಂಡ ಸಹಾಯಕ ಕೊರೆಯುವ ಇಂಜಿನಿಯರ್‌ಗಳಿಗೆ ವೇತನ ಶ್ರೇಣಿ:ರೂ. 6300-11840ರ 
ಕೊರೆಯುವ ಇಂಜಿನಿಯರ್‌ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕ್ರ.ಸಂ. ಹೆಸರು, ಪದನಾಮ ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ಮೇಲೆ ನೇಮಿಸಿದ ಸ್ಥಳ 
ಶ್ರೀಯುತರಾದ: 








1 ರಿಜ್ವಾನ್‌ ಅಹಮದ್‌, 

ಸಹಾಯಕ ಕೊರೆಯುವ ಇಂಜಿನಿಯರ್‌, 
ಹಿರಿಯ ಭೂವಿಜ್ಞಾನ ಕಛೇರಿ 

(ಖನಿಜ), ಗುಲ್ಬರ್ಗಾ. 


ಕೊರೆಯುವ ಇಂಜಿನಿಯರ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ 
(ಖನಿಜ), ಗುಲ್ಬರ್ಗಾ 

(ಇಲ್ಲಿ ಖಾಲಿ ಇರುವ ಹುದ್ದೆಗೆ) 





2 ಆರ್‌. ಪರಶುರಾಮ್‌, 
ಸಹಾಯಕ ಕೊರೆಯುವ ಇಂಜಿನಿಯರ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಖನಿಜ) 
ಬಳ್ಳಾರಿ. 


ಕೊರೆಯುವ ಇಂಜಿನಿಯರ್‌, 
ಉಪನಿರ್ದೇಶಕರ ಕಛೇರಿ, ಬೆಳಗಾಂ. 
(ಇಲ್ಲಿ ಖಾಲಿ ಇರುವ ಹುದ್ದೆಗೆ) 





3 ಫಣಿಂದ್ರ ಕುಮಾರ್‌, 
ಸಹಾಯಕ ಕೊರೆಯುವ ಇಂಜಿನಿಯರ್‌ 
ಕೇಂದ್ರ ಕಛೇರಿ, ಬೆಂಗಳೂರು. 


ಕೊರೆಯುವ ಇಂಜಿನಿಯರ್‌, 
ಉಪನಿರ್ದೇಶಕರ ಕಛೇರಿ, ಚಿತ್ರದುರ್ಗ. 
(ಇಲ್ಲಿ ಖಾಲಿ ಇರುವ ಹುದ್ದೆಗೆ) 





4 ಜಿ.ಎಂ. ಗೋವಿಂದಪ್ಪ, 

ಸಹಾಯಕ ಕೊರೆಯುವ ಇಂಜಿನಿಯರ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಖನಿಜ) 
ಬೆಂಗಳೂರು. 


ಕೊರೆಯುವ ಇಂಜಿನಿಯರ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ 
(ಖನಿಜ), ಬೆಂಗಳೂರು ದಕ್ಷಿಣ 
(ಇಲ್ಲಿ ಖಾಲಿ ಇರುವ ಹುದ್ದೆಗೆ) 





5 ಎಸ್‌.ಎಸ್‌. ಕಟಗೀಹಳ್ಳಿಮಠ್‌, 
ಸಹಾಯಕ ಕೊರೆಯುವ ಇಂಜಿನಿಯರ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಖನಿಜ) 
ಶಿವಮೊಗ್ಗ. 


ಕೊರೆಯುವ ಇಂಜಿನಿಯರ್‌, 
ಉಪನಿರ್ದೇಶಕರ ಕಛೇರಿ, 
ಮಂಗಳೂರು. 

(ಇಲ್ಲಿ ಖಾಲಿ ಇರುವ ಹುದ್ದೆಗೆ) 





6 ಬಿ.ಜೆ. ಚೆನ್ನಿಗಯ್ಯ, 
ಸಹಾಯಕ ಕೊರೆಯುವ ಇಂಜಿನಿಯರ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಖನಿಜ) 
ಜಿಲ್ಲಾ ಪಂಚಾಯತ್‌ ಮೈಸೂರು. 











ಕೊರೆಯುವ ಇಂಜಿನಿಯರ್‌, 
(ಇವರಿಗೆ ಸ್ಥಳ ನೀಡುವ ಕುರಿತು ಪ್ರತ್ಯೇಕ ಆದೇಶ 
ಹೊರಡಿಸಲಾಗುವುದು). 





ಪಿ.ಆರ್‌. 2118 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌.ವಿ. ರಾಮಚಂದ್ರರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ,(ಗಣಿ), (ಪ್ರ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೧, ೨೦೦೬ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 142 ಸೆಪೋಸೆ 2006, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2006 

ಶ್ರೀ ಬಿ.ಎಸ್‌. ಸಿಯಾಲ್‌, ಐ.ಪಿ.ಎಸ್‌. ಆರಕ್ಷಕ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳುರು ಇವರು ತಮ್ಮ ಪತ್ನಿ 
ಶ್ರೀಮತಿ ಸ್ನೇಹಾ ಪ್ರೀತಿ ಸಿಯಾಲ್‌ ಅವರೊಂದಿಗೆ ದಿನಾಂಕ: 23.6.2006ರಿಂದ 1.7.2006ರ ಪರಿವರ್ತಿತ ರಜಾ ಅವಧಿಯಲ್ಲಿ 2004-2005ರ ಬ್ಲಾಕ್‌ 
ವಿಸ್ತರಿತ 2006ರ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ಲಕ್ನೋ (ಉತ್ತರ ಪ್ರದೇಶ)ಕ್ಕೆ ಹೋಗಿ ಬಂದು ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು 
ಉಪಯೋಗಿಸಿ ಕೊಂಡಿರುವುದಕ್ಕೆ ಎಲ್‌ಟಿಸಿ ರಿಯಾಯಿತಿ ನಿಯಮಾವಳಿಗಳ ಚಾಪ್ಟರ್‌ ಸXಳರ ಕಂಡಿಕೆ (3ನ್ನು ಸಡಿಲಗೊಳಿಸಿ ಘಟನೋತ್ತರ 
ಮಂಜೂರಾತಿಯನ್ನು ನೀಡಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 142 ಸೇಪೋಸೆ 2006 ದಿನಾಂಕ:26.8.2006ರಲ್ಲಿ ಈಗಾಗಲೇ ಮೇಲ್ಕಂಡ ಅವಧಿಗೆ ಪರಿವರ್ತಿತ 
ರಜೆ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 2119 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 72 ಸೇಇಮು 2006, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2006 

ಶ್ರೀ ವೀರಶಿವಶಂಕರರೆಡ್ಡಿ ಇವರಿಗೆ ದಿನಾಂಕ:18.10.2006ರ ಅಧಿಸೂಚನೆಯಲ್ಲಿ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ ಹುದ್ದೆಗೆ 
ನೀಡಲಾದ ಬಡ್ತಿಯನ್ನು ಸರ್ಕಾರದ ಆದೇಶದ ಸಂಖ್ಯೆ:ಸಿಆಸುಇ 72 ಸೇಇಮು 2006 ದಿನಾಂಕ:29.11.2006ರಲ್ಲಿ ರದ್ದುಪಡಿಸಿರುವುದರಿಂದ 
ತೆರವಾಗಿರುವ ಹುದ್ದೆಗೆ ಶ್ರೀ ಬಿ. ಪ್ರಸನ್ನಯ್ಯ, ಜಂಟಿ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ ಇವರಿಗೆ ತಕ್ಷಣದಿಂದಲೆ ಜಾರಿಗೆ ಬರುವಂತೆ 
ಹಾಗು ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 12,800-16,720ರ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2120 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 156 ಸೇಇಮು 2005, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2006 

ಡಾ: ಎನ್‌. ರಾಜಗೋಪಾಲ್‌, ಅಪರ ನಿರ್ದೇಶಕರು, ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಇವರಿಗೆ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 13,820-17,220ರ ನಿರ್ದೇಶಕರು, ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ 
ಇಲಾಖೆ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾಗಿದೆ. 

ಈ ಬಡ್ತಿಯು ಜೇಷ್ಠತೆಯ ಬಗ್ಗೆ ಕೆ.ಎ.ಟಿ.ಯಲ್ಲಿ ಬಾಕಿಯಿರುವ ಅರ್ಜಿ ಸಂಖ್ಯೆ: 13751/2004 ಡಾ:ಎಸ್‌. ರಮೇಶ್‌ಮೂರ್ತಿ ಹಾಗೂ ಅರ್ಜಿ 
ಸಂಖ್ಯೆ:9193/2005 ಮತ್ತು 9194/2005ರಲ್ಲಿ ಡಾ:ಕೆ.ಎಸ್‌. ಶಿವಕುಮಾರ್‌ ಮತ್ತು ಡಾ: ಎಂ.ಎಸ್‌. ಜೋಶ್ಚಾ ವಿರುದ್ಧ ಸರ್ಕಾರ ಪ್ರಕರಣಗಳಲ್ಲಿ 
ನ್ಯಾಯಾಲಯವು ನೀಡಬಹುದಾದ ಅಂತಿಮ ತೀರ್ಪಿನನ್ವಯ ಪುನರ್‌ ವಿಮರ್ಶಿಸುವ ಷರತ್ತಿಗೊಳಪಟ್ಟಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2121 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 416 ಆಸೇಇ 2006, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2006 

ಶ್ರೀ ಪ್ರಭುಲಿಂಗ ಕವಳಿಕಟ್ಟಿ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಪರೀಕ್ಷಾರ್ಥಿ ಅಧಿಕಾರಿ ಹಾಲಿ ಜಿಲ್ಲಾಧಿಕಾರಿಗಳ ಕಛೇರಿ, ಕೊಪ್ಪಳ ಜಿಲ್ಲೆ ಇಲ್ಲಿ 
ತರಬೇತಿಯಲ್ಲಿರುವ ಇವರಿಗೆ ವೈದ್ಯಕೀಯ ಕಾರಣದ ಮೇರೆಗೆ ದಿನಾಂಕ:4.9.2006 ರಿಂದ 16.9.2006 ರವರೆಗಿನ ಅವಧಿಗೆ ಈ ಕೆಳಕಂಡಂತೆ ರಜೆ 
ಮಂಜೂರು ಮಾಡಿ ಸಕ್ರಮಗೊಳಿಸಿದೆ. 








| 4.9.2006 ರಿಂದ 11.9.2006 ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 112ರನ್ವಯ ಗಳಿಕೆ ರಜೆ. 
|| 12.9.2006 ರಿಂದ 16.9.2006 ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾನಿಯಮ 114ರನ್ವಯ ಅರ್ಧವೇತನ 
ರಜೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2122 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೨೧, ೨೦೦೬ ೭೧೧ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 532 ಸಅಸೇ 2006, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2006 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಎಂ.ಡಿ. ರವೀಂದ್ರನಾಥ, ಉಪ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಇವರನ್ನು 
ಮುಖ್ಯ ಮಂತ್ರಿಯವರ ಸಚಿವಾಲಯದ ಉಪ ಕಾರ್ಯದರ್ಶಿ ಹುದ್ದೆಗೆ ವರ್ಗಾಯಿಸಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ:ಸಿಆಸುಇ 510 ಸಅಸೇ 
2006, ದಿನಾಂಕ:10.11.2006ನ್ನು ಭಾಗಶಃ ರದ್ದುಪಡಿಸಿ ಇವರನ್ನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನಗರಾಭಿವೃದ್ಧಿ ಇಲಾಖೆಯ ಉಪ ಕಾರ್ಯದರ್ಶಿ 
ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 2123 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 79 ಸೆಉನ್ಯಾ 2006, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2006 
ಶ್ರೀ ಸೂರ್ಯಕಾಂತ ಎಸ್‌. ಕುಂಬಾರ್‌, ಜಿಲ್ಲಾ ನ್ಯಾಯಾಧೀಶರು ಮತ್ತು ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ, ಕಾನೂನು, ನ್ಯಾಯ 
ಮತ್ತು ಮಾನವ ಹಕ್ಕುಗಳ ಇಲಾಖೆರವರು ಸ್ವಇಚ್ಛಾ ನಿವೃತ್ತಿ ಹೊಂದಲು ದಿನಾಂಕ:23.2.2006ರಂದು ನೀಡಿದ ನೋಟೀಸನ್ನು ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿ ನಿಯಮ 285 (2) (1 ರೀತ್ಕಾ ಸರ್ಕಾರದ ಅಂಗೀಕರಿಸಿ ನಿಯಮ 285 ಛ)(ಎ) ಪ್ರಕಾರ ಸರ್ಕಾರಿ ಸೇವೆಯಿಂದ 
ದಿನಾಂಕ:30.11.2006ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 2124 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 85 ಸೆಉನ್ಯಾ 2006, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2006 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂ:ಜಿಓಬಿ (1):2006, ದಿನಾಂಕ:27.11.2006 ರನ್ವಯ ಶ್ರೀ ಮಹಿಪಾಲ್‌ ದೇಸಾಯಿ, 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಕೋಲಾರ ರವರನ್ನು ಕರ್ನಾಟಕ ಮೇಲ್ಲನವಿ ನ್ಯಾಯಾಧೀಕರಣ, ಬೆಂಗಳೂರು ಇಲ್ಲಿ ಖಾಲಿಯಿರುವ 
ಸ್ಥಾನಕ್ಕೆ ಮರು ನೇಮಿಸಲು ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 2125 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 253 SAS 2006, Bangalore, Dated: 30" November, 2006 
The Deputy Commissioner, Banalore Urban District, Bangalore is placed in additional charge of 
the post of Regional Commissioner, Bangalore until further orders vice Sri Sadashivaiah, IAS retiring on 
30.11.2006 afternoon. 
By Order and in the name of the Governor of Karnataka 
P.R. 2126 M. VASUDEVAMURTHY 
Under Secretary to Government, 
Department of Personnel and Administrative Reforms (Services-l) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 44 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2006 
ಮೈಸೂರು ವೈದ್ಯಕೀಯ ಕಾಲೇಜಿಗೆ ಸೇರಿದ ಮತ್ತು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಾಂಶುಪಾಲ ಹಾಗೂ ಪ್ರಭಾರಿ 
ನಿರ್ದೇಶಕರಾದ ಡಾ: ಹೆಚ್‌.ಟಿ. ಚಿದಾನಂದ ರವರನ್ನು ಅವರ ನಿವೃತ್ತಿಯ ನಂತರ ದಿನಾಂಕ:2.12.2006 ರಿಂದ ಜಾರಿಗೆ ಬರುವಂತೆ 1977ರ ಕರ್ನಾಟಕ 
ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಯ ನಿಯಮ 15 (1) (ಬಿ) 1) ರಡಿ ಗುತ್ತಿಗೆ ಆಧಾರದ ಮೇಲೆ 11 ತಿಂಗಳ ಅವಧಿಗೆ ಮಂಡ್ಯ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಯಲ್ಲಿ ಹಾಗೂ ಪ್ರಭಾರಿ ನಿರ್ದೇಶಕರನ್ನಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಗುತ್ತಿಗೆ ನೇಮಕಾತಿ ಷರತ್ತು ಮತ್ತು ನಿಬಂಧಬನೆಗಳನೊಳಗೊಂಡ ಸರ್ಕಾರಿ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಈ ನೇಮಕಾತಿಯನ್ನು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಗೌದ್ದಿಂಗ್‌ ಕೌನ್ಸಿಲ್‌ನ ಅನುಮೋದನೆಗೆ ಒಳಪಟ್ಟು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ವೆಂಕಟೇಶ್‌ 
ಪಿ.ಆರ್‌. 2127 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
(ವೈದ್ಯಕೀಯ ಶಿಕ್ಷಣ). 


೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೧, ೨೦೦೬ ಭಾಗ - ೨ 





PUBLIC WORKS SECRETARIAT 
NOTIFICATION 
No. PWD 178 SPG 2006, Bangalore, Dated: 25" November, 2006 
The deputation period of the following Assistant Engineers of Public Works Department working 
as Manager (Technical) on deputation in the National Highways Authority of India, New Delhi is hereby 
extended for a further period of one year or until further orders which ever is earlier. 

















Sl Name of the Assistant Date of Deputation period Ending | Deputation Period to be 
No Engineer Continued 
Sriyuths 
1 K. Ramesh Babu 26.8.2006 26.8.2007 
2 T.S. Prasanna Kumar 26.8.2006 26.8.2007 
3 D.T. Sridhar 26.8.2006 26.8.2007 
4 B. Ravishankar 2.7.2006 3.7.2007 

















(Approved by the Hon'ble Chief Minister) 
By Order and in the name of the Governor of Karnataka 
P.R. 2128 B.M. LAKSHMINARAYAN 
Under Secretary to Government, 
Public Works Department (Services-A) 
PERSONNEL AND ADMINISTRATIVE REFORMS SECRETARIAT 
NOTIFICATION 

No. DPAR 165 SFP 2006, Bangalore, Dated: 28" November, 2006 

Sri S.M. Puttabuddhi, IFS (KN-85) Conservator of Forests, waiting for posting, is posted with 
immediate effect and until further orders as Conservator of Forests (Headquarters), Bangalore in the new 
cadre post. 

Sri Rajkumar Srivastava, IFS (KN-91), Deputy Conservator of Forests, waiting for posting, is 
posted with immediate effect and until further orders as Deputy Conservator of Forests (Development), 
Bangalore inthe existing vacancy. 

By Order and in the name of the Governor of Karnataka 
P.R. 2129 M. VASUDEVAMURTHY 
Under Secretary to Government, 
Department of Personnel and Administrative Reforms (Services-l) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 63 ಐಎಂಎಂ 2006, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2006 

ಡಾ: ಬಿ. ಶ್ರೀಪತಿರಾವ್‌, ಉಪ ಔಷಧ ನಿಯಂತ್ರಕರು, ಕೇಂದ್ರ ಕಛೇರಿ, ಔಷಧ ನಿಯಂತ್ರಣ ಇಲಾಖೆ, ಬೆಂಗಳೂರು ಇವರಿಗೆ ವೇತನ 
ಶ್ರೇಣಿ ರೂ. 10620-14960 ರಲ್ಲಿ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ದಿನಾಂಕ:30.11.2006 ರಂದು (ಅಪರಾಹ್ನ) ಶ್ರೀ 
ಎಂ.ಎನ್‌. ರಾಮಮೂರ್ತಿ, ಇವರ ವಯೋ ನಿವೃತ್ತಿಯಿಂದ ತೆರವಾಗಲಿರುವ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 2130 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಅಧಿಸೂಚನೆ 1 
ಸಂಖ್ಯೆ : ಆಕುಕ 63 ಐಎಂಎಂ 2006, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2006 
ಡಾ: ಬಿ. ಶ್ರೀಪತಿರಾವ್‌, ಅಪರ ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣ ಇಲಾಖೆ, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗು ಮುಂದಿನ ಆದೇಶದವರೆಗೆ ಔಷಧ ನಿಯಂತ್ರಣ ಇಲಾಖೆಯ ಔಷಧ ನಿಯಂತ್ರಕರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 2131 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 





